ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಗುರುವಾರ, ದಿನಾಂಕ : 10 ನೇ ಡಿಸೆಂಬರ್‌, 2020 


ವೈ. ಜಿ. ಗುಡ್ಡ ಡ್ಯಾಂ ನಿರ್ವಹಣೆ ಬಗ್ಗೆ 


ಶ್ರೀ ಅ. ದೇವೇಗೌಡ(ಪದವೀಧರರ ಕ್ಷೇತ್ರ) - 


58 (329) ಕಾನೂನು, ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಹಾಗೂ ಸಣ್ಣ ನೀರವಾರಿ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ - 


(ಅ) ರಾಮನಗರ ಜಿಲ್ಲೆ, ಮಾಗಡಿ ತಾಲ್ಲೂಕು, ಮಾಡಬಾಳು ಹೋಬಳಿ, ವೈ. ಜಿ. ಗುಡ್ಡ ಡ್ಯಾಮ್‌ ಭಾರಿ ಮಳೆಯಿಂದಾಗಿ ತುಂಬಿದ್ದು, 
ಡ್ಯಾಮ್‌ನ ಗೇಟ್‌ನ್ನು ಸರಿಯಾಗಿ ಅಳವಡಿಸದೆ ಶೇಖರಣೆಯಾದ ನೀರು ಕೃಷಿ ಚಟುವಟಿಕೆಗೆ ಉಪಯೋಗವಾಗದೆ 
ಪೋಲಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಈ ಡ್ಯಾಮ್‌ ಕಾಮಗಾರಿಗಾಗಿ ಸರ್ಕಾರ ನಿಗಧಿಪಡಿಸಿದ್ದ ಅನುದಾನ ಎಷ್ಟು; ಕಾಮಗಾರಿಗಾಗಿ ಸರ್ಕಾರ ಬಿಡುಗಡೆ ಮಾಡಿರುವ 
ಅನುದಾನ ಎಷ್ಟು, ಕಾಮಗಾರಿಗಾಗಿ ಖರ್ಚಾಗಿರುವ ಅನುದಾನ ಎಷ್ಟು, ಈ ಡ್ಯಾಮ್‌ ಕಾಮಗಾರಿ ಯಾವಾಗ 


ಮುಕ್ತಾಯಗೊಂಡಿರುತ್ತದೆ; (ಪೂರ್ಣ ಮಾಹಿತಿ ನೀಡುವುದು) 


(ಇ) ಈ ಯೋಜನೆಯಿಂದ ಸುತ್ತಮುತ್ತಲ ಎಷ್ಟು ಗ್ರಾಮಗಳ ಗ್ರಾಮಸ್ಥರಿಗೆ ಕುಡಿಯುವ ನೀರಿನ ಸೌಲಭ್ಯ ದೊರಕಿದೆ; (ಮಾಹಿತಿ 
ನೀಡುವುದು) 


(ಈ) ಡ್ಯಾಮ್‌ ಗೇಟ್‌ನ್ನು ಈವರೆವಿಗೂ ಸರಿಪಡಿಸದೆ ಜಲಾಶಯದ ನೀರು ಪೋಲಾಗುತ್ತಿದ್ದ, ಈ ಬಗ್ಗೆ ಸರ್ಕಾರ ಕೈಗೊಂಡ 
ಕ್ರಮವೇನು? (ವಿವರ ನೀಡುವುದು) 


